Karnataka Gandhi Smaraka Nidhi #SERVANTSOFKNOWLEDGE 


A ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ 


NEWS RELEASE— EMBARGOED UNTIL 5PM, AUGUST 25 2024 


11,720 Books from Gandhi Bhavan library have been digitised—Entire library in digital form being presented to 
Gandhi organisations across India to use. 


Creation of All India Gandhi Library to advance access to knowledge and spread the Mahatma’s message 


On August 25 at 4pm, at the valedictory session of an International Seminar to commemorate the 75th year of 
Gandhi Smaraka Nidhi, a digitised copy of 11,720 books from the Gandhi Bhavan Bengaluru library will be 
presented to Gandhi organisations from across the country. This session will be presided over by Hon’ble 
Minister for Law and Parliamentary Affairs Shri H.K. Patil and Shri Ramachandra Rahi, Chairman of the Gandhi 
Smaraka Nidhi from New Delhi. 


This digital repository is the result of a collaboration between Karnataka Gandhi Smaraka Nidhi and the 
Servants of Knowledge, a non-profit Section 8 association dedicated to advancing access to knowledge. The 
entire library was digitised in only 3 months and additional contributions were made by the Telangana Gandhi 
Smaraka Nidhi and the Andra pradesh Gandhi Smaraka Nidhi. 


The library includes the volumes of Collected Works of Mahatma Gandhi as well as hundreds of other Gandhi 
resources including Harijan, Young India, Indian Opinion, many Nava jeevan Trust pamphlets, the Pyarelal 
biographies, the Desai diaries and much more. In addition, the repository includes extensive collections of the 
works of Nehru and Ambedkar, the Sardar Patel correspondence, and works by numerous others such as Netaji 
Subhas Chandra Bose and Sarvepalli Radhakrishnan. The multimedia collection also includes 129 audio files of 
Mahatma Gandhi speaking on All India Radio. The collection includes works in 12 languages. 


Gandhi Bhavan already makes 1,272 public domain works available to the general public at 
https://archive.org/details/GandhiBhavan, The presentation of the digital library to Gandhi organisations 
across the country allows those groups to access a much wider collection of works for noncommercial uses 
allowed by the Copyright Act of India, including access by the blind, research use, and uses in the course of 
instruction. In addition to the digital collection, the organisations are being furnished with an extensive treatise 
on the permitted uses of materials by public libraries. 


Organisations on hand and receiving this digital library include Andra Gandhi Smaraka Nidhi (Vijayawada), 
Assam Gandhi Smarak Nidhi (Assam), Gandhi Ashram Wardha (New Delhi), Gandhi Museum (Madurai), Gandhi 
Peace Foundation (New Delhi), Gandhi Smaraka Nidhi (New Delhi), Kasturba Gandhi Memorial National Trust 
(Kasturbagram), Mahatma Gandhi University (Aurangabad), National Gandhi Museum (New Delhi), Tamil 
Nadu Gandhi Smaraka Nidhi and Telangana Gandhi Smaraka Nidhi (Telangana). Other Gandhi organisations in 
India and abroad will receive their copies by post. 


This is the first release of this resource which will be expanded and enhanced in future releases. All Gandhi 
organisations are being offered free digitisation of their resources by the Servants of Knowledge at the scan 
centre located in Gandhi Bhavan. This scan centre has a capacity to digitise 15 lakh pages per month and has 
provides service to numerous organisations across the spectrum, including Indian Academy of Sciences, 
National Law School of India University, Ramakrishna Ashram, Lalbagh Botanical Gardens Azim Premji 
University, RBANMS Schools, Sochara Community Health, and many more. 


Representatives from Karnataka Gandhi Smaraka Nidhi and Servants of Knowledge, and other organisations 
will be available to answer questions from the press. 


For more information: Omshivaprakash HL, Servants of Knowledge, +91 9902026518 


Karnataka Gandhi Smaraka Nidhi MSERVANTSOFBNOWLEDGE 


A ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ 


ಸುದ್ದಿ ಬಿಡುಗಡೆ - ಆಗಸ್ಟ್‌ 25, 2024 ರ ಸಂಜೆ 5 ಗಂಟೆಯವರೆಗೆ ತಡೆಹಿಡಿಯಲಾಗಿದೆ 


ಗಾಂಧಿ ಭವನದ ಗ್ರಂಥಾಲಯದಿಂದ 11,720 ಪುಸ್ತಕಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ - ಇಡೀ ಲೈಬ್ರರಿಯನ್ನು ಡಿಜಿಟಲ್‌ ರೂಪದಲ್ಲಿ ಭಾರತದಾದ್ಯಂತ 
ಗಾಂಧಿ ಸಂಸ್ಥೆಗಳಿಗೆ ಬಳಸಲು ನೀಡಲಾಗುತ್ತಿದೆ. 


ಜ್ಞಾನದ ಪ್ರವೇಶವನ್ನು ಹೆಚ್ಚಿಸಲು ಮತ್ತು ಮಹಾತ್ಮರ ಸಂದೇಶವನ್ನು ಹರಡಲು ಅಖಿಲ ಭಾರತ ಗಾಂಧಿ ಗ್ರಂಥಾಲಯದ ರಚನೆ 


ಆಗಸ್ಟ್‌ 25 ರಂದು ಸಂಜೆ 4 ಗಂಟೆಗೆ, ಗಾಂಧಿ ಸ್ಮಾರಕ ನಿಧಿಯ 75 ನೇ ವರ್ಷದ ಸ್ಮರಣಾರ್ಥ ಅಂತಾರಾಷ್ಟ್ರೀಯ ಸೆಮಿನಾರ್‌ನ ಸಮಾರೋಪ 
ಸಮಾರಂಭದಲ್ಲಿ, ಗಾಂಧಿ ಭವನ ಬೆಂಗಳೂರು ಗ್ರಂಥಾಲಯದಿಂದ 11,720 ಪುಸ್ತಕಗಳ ಡಿಜಿಟಲೀಕೃತ ಪ್ರತಿಯನ್ನು ದೇಶಾದ್ಯಂತದ ಗಾಂಧಿ ಸಂಘಟನೆಗಳಿಗೆ 
ನೀಡಲಾಗುವುದು. ಈ ಅಧಿವೇಶನದ ಅಧ್ಯಕ್ಷತೆಯನ್ನು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಮಾನ್ಯ ಸಚಿವರಾದ ಶ್ರೀ ಹೆಚ್‌.ಕೆ. ಪಾಟೀಲ್‌ ಮತ್ತು 
ನವದೆಹಲಿಯ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷ ಶ್ರೀ ರಾಮಚಂದ್ರ ರಾಹಿ ಉಪಸ್ಥಿತರಿರಲಿದ್ದಾರೆ. 


ಈ ಡಿಜಿಟಲ್‌ ಭಂಡಾರವು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಮತ್ತು ಜ್ಞಾನದ ಪ್ರವೇಶವನ್ನು ಹೆಚ್ಚಿಸಲು ಮೀಸಲಾಗಿರುವ ಲಾಭರಹಿತ ವಿಭಾಗ 8ರ ಸಂಸ್ಥೆ 
ಸರ್ವಂಟ್ಸ್‌ ಆಫ್‌ ನಾಲೆಡ್ಜ್‌ ನ ಸಹಯೋಗದ ಫಲಿತಾಂಶವಾಗಿದೆ. ಇಡೀ ಗ್ರಂಥಾಲಯವನ್ನು ಕೇವಲ 3 ತಿಂಗಳಲ್ಲಿ ಡಿಜಿಟಲೀಕರಣಗೊಳಿಸಲಾಯಿತು, ಜೊತೆಗೆ 
ತೆಲಂಗಾಣ ಗಾಂಧಿ ಸ್ಮಾರಕ ನಿಧಿ ಮತ್ತು ಆಂಧ್ರಪ್ರದೇಶ ಗಾಂಧಿ ಸ್ಮಾರಕ ನಿಧಿ ತಮ್ಮ ಪ್ರಕಟಣೆಯ ಪುಸ್ತಕಗಳನ್ನು ಈ ಯೋಜನೆಗೆ ಕೊಡುಗೆಯಾಗಿ ನೀಡಿವೆ. 


ಗ್ರಂಥಾಲಯವು ಮಹಾತ್ಮಾ ಗಾಂಧಿಯವರ ಸಂಗ್ರಹಿತ ಕೃತಿಗಳ ಸಂಪುಟಗಳನ್ನು ಒಳಗೊಂಡಿದೆ ಮತ್ತು ಹರಿಜನ ಪತ್ರಿಕೆ, ಯಂಗ್‌ ಇಂಡಿಯಾ, ಇಂಡಿಯನ್‌ 
ಒಪಿನಿಯನ್‌, ಅನೇಕ ನವಿಜೀವನ ಟ್ರಸ್ಟ್‌ ಕರಪತ್ರಗಳು, ಪ್ಯಾರೆಲಾಲ್‌ ಜೀವನಚರಿತ್ರೆಗಳು, ದೇಸಾಯಿ ಡೈರಿಗಳನ್ನೂ ಒಳಗೊಂಡಂತೆ ನೂರಾರು ಇತರ ಗಾಂಧಿ 
ಸಂಪನ್ಮೂಲಗಳನ್ನು ಒಳಗೊಂಡಿದೆ. ಇದರ ಜೊತೆಗೆ, ಡಿಜಿಟಲ್‌ ಭಂಡಾರವು ನೆಹರು ಮತ್ತು ಅಂಬೇಡ್ಕರ್‌ ಅವರ ಕೃತಿಗಳು, ಸರ್ದಾರ್‌ ಪಟೇಲ್‌ 
ಪತ್ರವ್ಯವಹಾರಗಳ ವ್ಯಾಪಕ ಸಂಗ್ರಹಗಳನ್ನು ಮತ್ತು ನೇತಾಜಿ ಸುಭಾಷ್‌ ಚಂದ್ರ ಬೋಸ್‌ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನ್‌ ಅವರಂತಹ ಹಲವರ ಇತರ 
ಕೃತಿಗಳನ್ನೂ ಒಳಗೊಂಡಿದೆ. ಮಲ್ಟಿಮೀಡಿಯಾ ಸಂಗ್ರಹವು ಆಲ್‌ ಇಂಡಿಯಾ ರೇಡಿಯೊದಲ್ಲಿ ಮಹಾತ್ಮ ಗಾಂಧಿ ಮಾತನಾಡುವ 129 ಆಡಿಯೊ ಫೈಲ್‌ಗಳನ್ನು 
ಸಹ ಒಳಗೊಂಡಿದೆ. ಸಂಗ್ರಹವು 12 ಭಾಷೆಗಳಲ್ಲಿನ ಕೃತಿಗಳನ್ನು ಒಳಗೊಂಡಿದೆ. 


ಗಾಂಧಿ ಭವನವು ಈಗಾಗಲೇ 1,272 ಸಾರ್ವಜನಿಕ ಸ್ವಾಮ್ಯದ ಕೃತಿಗಳನ್ನು https://archive.org/details/GandhiBhavan ನಲ್ಲಿ ಸಾರ್ವಜನಿಕರಿಗೆ 
ಲಭ್ಯವಾಗುವಂತೆ ಮಾಡಿದೆ. ದೇಶದಾದ್ಯಂತ ಗಾಂಧಿ ಸಂಸ್ಥೆಗಳಿಗೆ ಡಿಜಿಟಲ್‌ ಲೈಬ್ರರಿಯ ಪ್ರಸ್ತುತಿಯು ಆ ಸಂಸ್ಥೆಗಳಿಗೆ ಭಾರತದ ಹಕ್ಕುಸ್ವಾಮ್ಯ ಕಾಯಿದೆ ಅಡಿ 
ಅನುಮತಿಸಲಾಗಿರುವಂತೆ ವಾಣಿಜ್ಯೇತರ ಬಳಕೆಗಳಿಗಾಗಿ ಹೆಚ್ಚು ವ್ಯಾಪಕವಾದ ಕೃತಿಗಳ ಸಂಗ್ರಹವನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ, ಈ 
ಪ್ರವೇಶವು ದೃಷ್ಟಿಹೀನ ವಿಶಿಷ್ಟಚೇತನರಿಗೆ ಮಾಹಿತಿ ಪ್ರವೇಶದ ಅವಕಾಶ, ಸಂಶೋಧನಾ ಬಳಕೆ ಮತ್ತು ಬೋದನೆಯ ಸಂದರ್ಭದಲ್ಲಿನ ಬಳಕೆಗಳನ್ನೂ 
ಒಳಗೊಂಡಿರುತ್ತದೆ. ಡಿಜಿಟಲ್‌ ಬಂಡಾರದ ಜೊತೆಗೆ, ಈ ಸಂಸ್ಥೆಗಳಿಗೆ ಸಾರ್ವಜನಿಕ ಗ್ರಂಥಾಲಯಗಳಿಗೆ ಅನುಮತಿಸಲಾದ ಸಂಪನ್ಮೂಲಗಳ ಬಳಕೆಯ ಕುರಿತು 
ವ್ಯಾಪಕ ಮಾಹಿತಿ ಸಂಗ್ರಹದ ಮುದ್ರಿತ ಪ್ರತಿಗಳನ್ನೂ ಒದಗಿಸಲಾಗುತ್ತಿದೆ. 


ಆಂಧ್ರ ಗಾಂಧಿ ಸ್ಮಾರಕ ನಿಧಿ (ವಿಜಯವಾಡ), ಅಸ್ಸಾಂ ಗಾಂಧಿ ಸ್ಮಾರಕ ನಿಧಿ (ಅಸ್ಸಾಂ), ಗಾಂಧಿ ಆಶ್ರಮ ವಾರ್ಧಾ (ನವದೆಹಲಿ), ಗಾಂಧಿ ಮ್ಯೂಸಿಯಂ 
(ಮಧುರೈ), ಗಾಂಧಿ ಪೀಸ್‌ ಫೌಂಡೇಶನ್‌ (ನವದೆಹಲಿ), ಗಾಂಧಿ ಸ್ಮಾರಕ ನಿಧಿ (ನವದೆಹಲಿ), ಕಸ್ತೂರಬಾ ಗಾಂಧಿ ಸ್ಮಾರಕ ರಾಷ್ಟ್ರಿ ಯ ಟ್ರಸ್ಟ್‌ (ಕಸ್ತೂರಬಾ 
ಗ್ರಾಮ್‌), ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯ (ಔರಂಗಾಬಾದ್‌), ರಾಷ್ಟ್ರೀಯ ಗಾಂಧಿ ವಸ್ತುಸಂಗ್ರಹಾಲಯ (ನವದೆಹಲಿ), ತಮಿಳುನಾಡು ಗಾಂಧಿ ಸ್ಮಾರಕ ನಿಧಿ 
ಮತ್ತು ತೆಲಂಗಾಣ ಗಾಂಧಿ ಸ್ಮಾರಕ ನಿಧಿ (ತೆಲಂಗಾಣ) ಮುಂತಾದ ಸಂಸ್ಥೆಗಳು ಈ ಡಿಜಿಟಲ್‌ ಲೈಬ್ರರಿಯನ್ನು ಸ್ವೀಕರಿಸುತ್ತಿವೆ. ಭಾರತ ಮತ್ತು ವಿದೇಶದಲ್ಲಿರುವ 
ಇತರ ಗಾಂಧಿ ಸಂಸ್ಥೆಗಳು ತಮ್ಮ ಪ್ರತಿಗಳನ್ನು ಅಂಚೆ ಮೂಲಕ ಸ್ವೀಕರಿಸುತ್ತವೆ. 


ಇದು ಈ ಸಂಪನ್ಮೂಲದ ಮೊದಲ ಆವೃತ್ತಿಯಾಗಿದ್ದು ಇದನ್ನು ಭವಿಷ್ಯದ ಆವೃತ್ತಿಗಳಲ್ಲಿ ವಿಸ್ತರಿಸಲಾಗುವುದು ಮತ್ತು ಮತ್ತಷ್ಟು ಅಭಿವೃದ್ಧಿಪಡಿಸಲಾಗುತ್ತದೆ. ಗಾಂಧಿ 
ಭವನದಲ್ಲಿರುವ ಸ್ಕ್ಯಾನ್‌ ಸೆಂಟರ್‌ನಲ್ಲಿ ಸರ್ವಂಟ್ಸ್‌ ಆಫ್‌ ನಾಲೆಡ್ಜ್‌ ತಮ್ಮ ಸಂಪನ್ಮೂಲಗಳ ಉಚಿತ ಡಿಜಿಟಲೀಕರಣವನ್ನು ಸಾಧ್ಯತೆಯನ್ನು ಎಲ್ಲಾ ಗಾಂಧಿ 
ಸಂಸ್ಥೆಗಳಿಗೆ ನೀಡುತ್ತಿದೆ. ಈ ಸ್ಕ್ಯಾನ್‌ ಸೆಂಟರ್‌ ತಿಂಗಳಿಗೆ 15 ಲಕ್ಷ ಪುಟಗಳನ್ನು ಡಿಜಿಟಲೀಕರಣ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಇಂಡಿಯನ್‌ 
ಅಕಾಡೆಮಿ ಆಫ್‌ ಸೈನ್ಸಸ್‌, ನ್ಯಾಷನಲ್‌ ಲಾ ಸ್ಕೂಲ್‌ ಆಫ್‌ ಇಂಡಿಯಾ ಯುನಿವರ್ಸಿಟಿ, ರಾಮಕೃಷ್ಣ ಆಶ್ರಮ, ಲಾಲ್‌ಬಾಗ್‌ ಬೊಟಾನಿಕಲ್‌ ಗಾರ್ಡನ್‌, ಅಜೀಂ 
ಪ್ರೇಮ್‌ಜಿ ವಿಶ್ವವಿದ್ಯಾಲಯ, RBANMS ಶಾಲೆಗಳು ಮತ್ತು ಸೋಚಾರ ಸಮುದಾಯ ಆರೋಗ್ಯ ಸಂಸ್ಥೆ ಸೇರಿದಂತೆ ಇನ್ನೂ ಹಲವಾರು ವೈವಿಧ್ಯಮಯ 
ಸಂಸ್ಥೆಗಳಿಗೂ ಸೇವೆಯನ್ನು ಒದಗಿಸುತ್ತಿದೆ. 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಮತ್ತು ಸರ್ವಂಟ್ಸ್‌ ಆಫ್‌ ನಾಲೆಡ್ಜ್‌ ಮತ್ತು ಇತರ ಗಾಂಧಿ ಸಂಸ್ಥೆಗಳ ಪ್ರತಿನಿಧಿಗಳು ಪತ್ರಿಕಾ ಪ್ರಶ್ನೆಗಳಿಗೆ ಉತ್ತರಿಸಲು 
ಲಭ್ಯವಿರುತ್ತಾರೆ. 


ಹೆಚ್ಚಿನ ಮಾಹಿತಿಗಾಗಿ: ಓಂಶಿವಪ್ರಕಾಶ್‌ ಎಚ್‌.ಎಲ್‌, ಸರ್ವಂಟ್ಸ್‌ ಆಫ್‌ ನಾಲೆಡ್ಜ್‌, +91 9902026518 


